ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1573 
ಸದಸ್ಯರ ಹೆಸರು : ಶ್ರೀ ಆರ್‌.ಪ್ರಸನ್ನಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 20.03.2020 


. .. ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕ್ರಸಂ. ಪಶ್ನೆ ಉತ್ತ 
©) ರಾಜ್ಯದಲ್ಲಿನ ಗಾಃ ಪೆಂಚಾಯತಿ] ಬಂದೆಡೆ. 
ವ್ಯಾಪ್ತಿಯಲ್ಲಿ ಕಂದಾಯಕ್ಕೆ ಒಳಪಡದೆ 
ಅಕ್ರಮವಾಗಿ ಅನಧಿಕೃತ 
"| ಕಟ್ಟಡಗಳಿರುವುದು/ಅಂಗಡಿಗಳು 


ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) |ಬಂದಿದ್ದೆಲ್ಲಿ "ಈ "ಬಗ್ಗೆ ಸರ್ಕಾರ]ಗ್ರಾಮ `'ಪಂಜಾಯೆಶಿಗಳ "ವ್ಯಾಪ್ತಿಯಲ್ಲಿ ಕ್ರಮಬದ್ದ 5] 
ಕೈಗೊಂಡಿರುವ ಕ್ರಮಗಳೇನು: (ಮಾಹಿತಿ ಕ್ರಮಬದ್ಧವಲ್ಲದ ಆಸ್ತಿಗಳಲ್ಲಿ ನಿರ್ಮಾಣವಾದ ಎಲ್ಲಾ ಕಟ್ಟಡಗಳು 
ನೀಡುವುದು) ಮತ್ತು ಅಂಗಡಿಗಳನ್ನು ತೆರಿಗೆ ನಿರ್ಧರಣೆ ಪಟ್ಟಿಗೆ ಸೇರ್ಪಡೆ 

ಮಾಡಿಕೊಂಡು ತೆರಿಗೆ ವಿಧಿಸಲು ಈಗಾಗಲೇ ನಿರ್ದೇಶನ 
ನೀಡಲಾಗಿದೆ. 

(ಇ) | ಶಿವಮೊಗ್ಗ ಮತ್ತು `ದಾವಣಗೆರೆ'`ಜಿಲ್ಲೆ, | ತಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ಸನ್ಯಾಸಿ ಕೊಡಮೊಗ್ಗೆ 
ಹೊನ್ನಾಳಿ ಮತ್ತು ಚನ್ನಗಿರಿ | ಗ್ರಾಮ ಪಂಚಾಯತಿಯ ಕನಸಿಕಟ್ಟೆ ಗ್ರಾಮದಲ್ಲಿ 5, ಸನ್ಯಾಸಿ 
ತಾಲ್ಲೂಕುಗಳಲ್ಲಿನ ಎಷ್ಟು ಗಾಮ | ಕೊಡಮೊಗ್ಗೆ ಗ್ರಾಮದಲ್ಲಿ 6, ಅರಹತೊಳಲು ಗ್ರಾಮ 
ಪಂಚಾಯತಿ ವ್ಯಾಪ್ತಿಗಳಲ್ಲಿ ಅನಧಿಕ್ಕತ | ಪಂಜಾಯೆತಿಯ ಕೈಮರ, ಅರಹತೊಳಲು ವಡ್ಡರಹಟ್ಟಿ, ಶರಾವತಿ 
ಕಟ್ಟಡಗಳು/ಅಂಗಡಿಗಳು/ಮನೆಗಳು ನಗರ, ಅರಹತೊಳಲು ಗ್ರಾಮದಲ್ಲಿ 4, ನಿಂಬೆಗೊಂದಿ ಗ್ರಾಮ 


ಇವೆ? (ಅವುಗಳ ಮಾಹಿತಿ ನೀಡುವುದು) 


ಪಂಚಾಯತಿಯ ಅರಶಿನಘಟ್ಟ ಗ್ರಾಮದಲ್ಲಿ 99, ನಿಂಬೆಗೊಂದಿ 
ಗ್ರಾಮದಲ್ಲಿ 53, ವಡೆಪುರ ಗ್ರಾಮದಲ್ಲಿ : 30 ಅನಧಿಕೃತ 
ಕಟ್ಟಡಗಳಿವೆ. 


ತೀರ್ಥಹಳ್ಳಿ ತಾಲ್ಲೂಕಿನ .38 ಗ್ರಾಮ ಪಂಚಾಯತಿಗಳಲ್ಲಿ 47 
ಅನಧಿಕೃತ ಕಟ್ಟಡಗಳು, 124 ಅನಧಿಕೃತ ಅಂಗಡಿಗಳು ಮತ್ತು 
459 ಅನಧಿಕೃತ ಮನೆಗಳಿರುತ್ತವೆ. 


ಹೊನ್ನಾಳಿ ತಾಲ್ಲೂಕಿನಲ್ಲಿ ಎರಡು ಗ್ರಾಮ ಪಂಚಾಯತಿಗಳಲ್ಲಿ 
ಒಟ್ಟು 06 ಪ್ರಕರಣಗಳಿರುತ್ತವೆ. 


ಸಾಸ್ಟೇಹಳ್ಳಿ ಸಾಸ್ಟಹಳ್ಳ ಗಾಮದೆ ಆ.ನಂ.317/ಎ 
ಬಸ್ಟ್ಯಾಂಡ್‌ & ಶೌಚಾಲಯಕ್ಕೆ ಕಾಯ್ದಿರಿಸಿದ 
ಜಾಗದ ವಿಸ್ತೀರ್ಣ 150+60 

ಸಾಸ್ಟೇಹಳ್ಳಿ "| ಸಾಸ್ಟೇಹಳ್ಳಿ ಗ್ರಾಮದ" ಆ.ನಂ.372ರ ಸ] 
ಮೈದಾನಕ್ಕಾಗಿ ಕಾಯ್ದಿರಿಸಿದ ಜಾಗ ವಿಸ್ತೀರ್ಣ 
213*426 

ಸಾಸ್ಟೇಹಳ್ಳಿ | ಸಾಸ್ಟೇಹ್ಳಿ ಗ್ರಾಮದ ಆ.ನಂ.299ರ 
ಸ.ಉ.ಪ್ರಾಶಾಲೆ ಕಾಯ್ದಿರಿಸಿದ ಜಾಗ ವಿಸ್ತೀರ್ಣ .|' 
220+150 

ಸಾಸ್ಟೇಹಳ್ಳಿ "| ಸಾಸ್ಟೇಹಳ್ಳಿ ಗ್ರಾಮದೆ ಆ.ನಂ,379ರ 
ಸ.ಪ್ರಾಶಾಲೆ ಕಾಯ್ದಿರಿಸಿದ ಜಾಗ ವಿಸೀರ್ಣ 

[a] fr) 
610%87*176 
SS 


[3 2B > 
D» [21 (2 K 
KE BY FE ಫೇ : 
§R ೧ 8 
a bp B ಈ 8 
[8 np 4 
೩ Dp ೧ 
I) £)) 5 >» 
k W ಫಿ 73 
9 IF: oy 
(2) 
A - 
2 ~ (3 (2) 2 
ಇ [©) 
£91 2 
ran) ೧ 9೦ $2 
DURA 4 ವ 
- pe 3 
w 1 ೧ 4 
ip” 0 
B ೧ ಶ್ರ 
1 | [ees 


4 
್‌ 


ಸಂ. ಗ್ರಾಅಪ 311 ಗ್ರಾಪಂಆ 2020 


(ಕೆ.ಎಸ್‌.ಈಶ್ವರಪ್ಪ 


ಗ್ರಾಮೀಣಾಭಿವೃದ್ಧಿ ಮತು ಪಂ.ರಾಜ್‌ ಸಚಿವರು 


ks 


